ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕೆ ಗುರುತಿಲ್ಲದ ಪ್ರಶ್ನೆ 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: ಶ್ರೀ ಎನ್‌.ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :21 

ಉತ್ತರಿಸಬೇಕಾದ ದಿನಾಂಕ : 29-01-2021 . 

"ಉತ್ತರಿಸುವ ಸಚಿವರು "ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಪ್ರಶ್ನೆ ಇಲಾಖೆಯ ಮಾಹಿತಿ 


ಕಳೆದ 3 ವರ್ಷಗಳ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಕಳೆದ 3 ವರ್ಷಗಳ ಅವಧಿಯಲ್ಲಿ 

ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಮಂಡ್ಯ| ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 

ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಡಿಯಲ್ಲಿ! ರಾಜ್‌ ಇಲಾಖೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ 

ಮಂಜೂರಾದ ಕಾಮಗಾರಿಗಳು ಯಾವುವು; (ಪೂರ್ಣ| ವಿವಿಧ ಯೋಜನೆಗಳಡಿಯಲ್ಲಿ ಮಂಜೂರಾದ 

ವಿವರ ನೀಡುವುದು) ಕಾಮಗಾರಿಗಳ ಪೂರ್ಣ ವಿವರವನ್ನು 
- ಅನುಬಂಧ-1, 2 & 3 ರಲ್ಲಿ ನೀಡಲಾಗಿದೆ. 


ವಿವಿಧ ಯೋಜನೆಗಳಡಿಯಲ್ಲಿ ತೆಗೆದುಕೊಂಡ | ವಿವಿಧ ಯೋಜನೆಗಳಡಿಯಲ್ಲಿ ತೆಗೆದುಕೊಂಡ 
ಭೌತಿಕ ಹಾಗೂ ಆರ್ಥಿಕ ಗುರಿಯೆಷ್ಟು: (ವಿವರ | ಭೌತಿಕ ಹಾಗೂ ಆರ್ಥಿಕ ಗುರಿಗಳ ವಿವರವನ್ನು 
ಒದಗಿಸುವುದು) ಅನುಬಂಧ-1, 2 & 3 ರಲ್ಲಿ ನೀಡಲಾಗಿದೆ. 


ಇಲ್ಲಿಯವರೆಗೆ ವಿವಿಧ ಶೀರ್ಷಿಕೆಯಡಿಯಲ್ಲಿ ಎಷ್ಟು | ವಿವಿಧ ಶೀರ್ಷಿಕೆಯಡಿಯಲ್ಲಿ ಬಿಡುಗಡೆ 
ಅನುದಾನ ಬಿಡುಗಡೆಯಾಗಿದೆ ; ಎಷ್ಟು ಖರ್ಚಾಗಿದೆ; | ಮಾಡಲಾದ ಅನುದಾನ, ಗುತ್ತಿಗೆದಾರರಿಗೆ 
ಗುತ್ತಿಗೆದಾರರಿಗೆ ನೀಡಬೇಕಾದ ಹಣವೆಷ್ಟು ? | ನೀಡಬೇಕಾದ ಹಣದ ಮಾಹಿತಿಯನ್ನು 
(ಮಾಹಿತಿ ನೀಡುವುದು) ಅನುಬಂಧ-1, 2 & 3 ರಲ್ಲಿ ನೀಡಲಾಗಿದೆ. 


ಗ್ರಾಮೀಣಾಭಿವೃದ್ಧಿ ತ್ಲುಸ್ಫೂಣ್ಯಾಯತ್‌ ರಾಜ್‌ ಸಚಿವರು 


ೀಣಾಭಿವೃದ್ಧಿ ಮತ್ತು 
ಪಂಜಾಯಶ್‌ ರಾಜ್‌ ಸಚಿವರು 


ಬ ವಿಧಾನ ಪರಿಷತ್ತಿನ ಚುಕ್ಕೆ ರಹಿತ ಪ್ರಶ್ನೆ ಸ೦ಚ್ಯೆ:21 
i | ಅನುಬಂಧ - 1 
"2017-18ನೇ ಸಾಲಿನಲ್ಲಿ ಗ್ರಾಮೀಕಣಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಅನುಷ್ಠಾನಿಸಲಾದ ಯೋಜನೆಗಳ ವಿವರ. 


| b ರೂ.ಲಕ್ಷಗಳಲ್ಲಿ - 
; ~~ - 

|3| ಯೋಜನೆ/ಲೆಕಶೀರ್ಷಿಳ pia ವೆ § ಗಾನಾ p 
i ಜನೆ/ಲೆಕೃಶೀರ್ಷಿ ಮಂಜೂರಾದ ಕಾಮಗಾರಿಗಳ ಸ್ವರೂಪ ಆರ್ಥಿಕ ಗುರಿ ಚ್ಚ | wes | 7 [mgs] edd ie 


ಯೋಜನೆಯಡಿ 
ಗುತ್ತಿಗೆದಾರರ ಪಾತ್ರ 


ಶೌ ಯ 
4161.7 30518| 30474 


7,272.20 | 7,272.20 


ಮಾನವದಿನ 


4818.06 


ರತಿ ಅಭಿಯಾನ ವೈಯಕ್ತಿಕ ಶೌಚಾಲಯಗಳು ಮತ್ತು ಸಮುದಾಯ 


MVS, PWS, MWS, Revival of PWS and | ie 
MWS, WPP, Borewells p 


ರೆಸ್ತೆ ಮತ್ತು ಚರಂಡಿ: ನಿರ್ವಹಣೆ ಕಾಮಗಾರಿ 


ವರೆದ ಕಾಮಗಾರಿಗಳೆಂದು 
ಪರಿಗಣಿಸಿ, ಕ್ರಿಯಾ 

ಯೋಜನೆಯಲ್ಲಿ ಸೇರಿಸಿ 

ಅನುಷ್ಠಾನಗೊಳಿಸ ಲಾಗಿರುತ್ತದೆ. 


| ಭೂ ಅಭಿವೃದ್ಧಿ (ಜಮೀನು ಸಮತಟ್ಟು), ಕುರಿ/ದನದ ಕೊಟ್ಟಿಗೆ, | 
4 ಕೃಷಿ ಹೊಂಡ, ಬದು ನಿರ್ಮಾಣ, ಕೊಳವೆ ಬಾವಿಗಳ 
ಮರುಪೂರಣ ಘಟಿಳ (ವೈಯುಕ್ತಿಕ), ಎರೆಹುಳು ಗೊಬ್ಬರ 
ಗುಂಡಿ, ಹಂದಿ ಶೆಡ್ಡು, ಕೋಳಿ ಶೆಡ್ಡು, ರೈಶರ ಜಮೀನಿನಲ್ಲಿ ಗಿಡ 
ನೆಡುವುದು, ಬದು ನಿರ್ಮಾಣ, ಮೀನು ಕೊಳ, ಬಾವಿ 
ಅಭಿವೃದ್ಧಿ, ಸೋಕ್‌ ಪಿಟ್‌, ವಸತಿ ಯೋಜನೆ ಫಲಾನುಭವಿ, 
- ಮ್ಯಯುಕ್ತಿಕ ಶೌಚಾಲಯ, ರೈತರ ಕಣ, ಅಟಿದ ಮೈದಾನ, 
ಸ್ಕಶಾನ ಅಭಿವೃದ್ಧಿ, ಬಹುಕಾಮಾನು ಚೆಕ್‌ ಡ್ಯಾಮ್‌ಗಳು, 12,764.71 
ಖಾತ್ರಿ ಯೋಜನೆ ಕೊಳವೆ ಬಾವಿಗಳ ಮರುಪೂರಣ ಘಟಿಕ(ಸಮುಬಾಯ), 
ನಮ್ಮೂರ ಕೆರೆ, ಕಲ್ಯಾಣಿ ಅಭಿವೃದ್ಧಿ, ರಾಜೀವ್‌ ಗಾಂಧಿ ಸೇವಾ 
ಕೇಂದ್ರ, ಅಂಗನವಾಡಿ ಕೇಂದ್ರಗಳು, ಗ್ರಾಮೀಣ ಗೋದಾಮುಗಳು, 
ಕಾಲುವೆ ಅಭಿವೃದ್ಧಿ, ಗ್ರಾಮೀಣ ಉದ್ಯಾನ ನಿರ್ಮಾಣ, 
ಜಾನುವಾರು ಕುಡಿಯುವ ನೀರಿನ ತೊಟ್ಟಿ, ಗೋಕಟ್ಟೆ, ಮೆಟ್ಟಿಂಗ್‌ 
ರಸ್ತೆ, ಮಣ್ಣಿನ ರಸ್ತೆ, ಸಿಮೆಂಟ್‌ ರಸ್ತೆ, ರಸ್ತೆ ಬದಿ ಗಿಡ 
y K ನೆಡುವಿಕೆ, ಚರಂಡಿ ನಿರ್ಮಾಣ,. ಶಾಲಾ ಕಾಂಪೌಂಡ್‌ಗಳಲ್ಲಿ ಸಸಿ 
ನೆಡುವುದು, ಶಾಲಾ ಕಾಂಪೌಂಡ್‌ ನಿರ್ಮಾಣ. 


ಯೋಜನೆ /ಲೆಕೃಶೀರ್ಷಿಕೆ ಮಂಜೂರಾದ ಕಾಮಗಾರಿಗಳ ಸ್ವರೂಪ 


| 5. 
ಸಂ 


5 ಫಿ.ಎ೦.ಜೆ.ಎಸ್‌.ವೈ 


ರಸ್ತೆಗಳ ನಿರ್ಮಾಣ 


ಹ.ಎರಹಎಸ್‌ವ್ಯ`ಕಸ್ತಗಳ 
7 |6|] ನಿರ್ವಹಣೆ ರಸ್ತೆಗಳ ನಿರ್ವಹಣೆ 55,42 


12017 | 1326 | 


(ಎಸ್‌.ಡಿ.ಪಿ, ಎಸ್‌.ಸಿ.ಪಿ- 


ರಸ್ತೆಗಳ ನಿರ್ಮಾಣ 3689.91 


ಟಿ.ಎಸ್‌.ಪಿ ಒಳಗೊಂಡಂತೆ) 
ರಸ್ತೆ ಮತ್ತಿ ಚರಂಡಿ, ಗ್ರಂಥಾಲಯ/ಸಾಹಿತಿ ಕಲಾವಿಧರ 
ಸ್ಮಾರಕ! ಸಭಾಭೆವನ/ಬಯಲು ರಂಗ ಮಂದಿರ ನಿರ್ಮಾಣ, 
'ಯುವಳ/! ಯುವತಿ ಮಂಡಳಿಗಳ: ಕ್ರೀಡಾ ಚಟುವಟಿಕೆಗಳ 
ಅಭಿವೃದ್ಧಿಗಾಗಿ ಜಿಮ್‌! ಗರಡಿಮನೆ! ಫುಡ್‌ಲೈಟ್‌ 
ಆಟಿದ ಮೈದಾನ, ಸೌರ ಬೆಳಕು: ದೀಪಗಳ ಅಳವಡಿಳೆ, 
ತಿಪ್ಪೆ /ತಿಪ್ಟೆಗುಂಡಿಗಳ ವೈಜ್ಞಾನಿಕ! :'ಹಾಗಣೂ ಆಧುನಿಕ ರೀತಿಯಲ್ಲಿ 
ಸಂಸ್ಕರಣೆ ಮಾಡುವ ಘಟಿಕಗಳ ನಿರ್ಮಾಣ, ಗ್ರಾಮ 
ಪಂಚಾಯತಶ್‌ಗಳ ನಡವಳಿಗಳನ್ನು ಟೆಲಿವಿಷನ್‌ ಮುಖಾಂತರ ನೇರ 
ಪ್ರಸಾರದ ಮೂಲ ಸೌಕರ್ಯಕ್ಕೆ, ಗುಡಿ (ಗ್ರಾಮ ದೇವತೆ)! 
ಮಸೇದಿ/ಚರ್ಚ್‌ಗಳ, ಪುನರುಚ್ಛೀವನ/ ಜೀರ್ಣೊದ್ಗಾರ/ ಕಟ್ಟಡ 
ನಿರ್ಮಾಣಕ್ಕಾಗಿ, ಫ್ಲೌಕ್ಸಿ ಫಂಡ್‌ 
ರಸ್ತೆ ಮತ್ತಿ ಚರಂಡಿ, ಗ್ರಂಥಾಲಯ/ಸಾಹಿತಿ ಕಲಾವಿಧರ 
ಸ್ಕಾರೆಕ/ ಸಭಾಭವನ/ಬಯಲು ರಂಗ ಮಂದಿರ ನಿರ್ಮಾಣ, 
ಯುವಕ! ಯುವತಿ ಮಂಡಳಿಗಳ ಕ್ರೀಡಾ ಚಟುವಟಿಕೆಗಳ 
ಅಭಿವೃದ್ಧಿಗಾಗಿ 'ಜಿಮ್‌/ ಗರಡಿಮನೆ/ ಪ್ಲಡ್‌ಲೈಟ್‌ 
ಅಟಿದ ಮೈದಾನ್‌, ಸೌರ ಬೆಳಕು ದೀಪಗಳ ಅಳವಡಿಳೆ, 
ತಿಪ್ಪೆ /ಕಿಪ್ಪೆಗುಂಡಿಗಳ ವೈಜ್ಞಾನಿಕ' ಹಾಗೂ ಆಧುನಿಕ ರೀತಿಯಲ್ಲಿ 
ಸಂಸ್ಕರಣೆ ಮಾಡುವ ಘಟಕಗಳ ನಿರ್ಮಾಣ, ಗ್ರಾಮ 


ಅಲನ್‌ ನಬಾರ್ಡ ರಸ್ತೆ ಹಾಗೂ ಸೇತುವೆ ಅಭಿವೃದ್ಧಿ ಕಾಮಗಾರಿ 431.42 
ಪಂಚಾಯಶ್‌ಗಳ ನಡವಳಿಗಳನ್ನು ಟೆಲಿವಿಷನ್‌ ಮುಖಾಂತರ ನೇರ 


ಪ್ರಕಾರದ ಮೂಲ ಸೌಕರ್ಯಕ್ಕೆ, ಗುಡಿ (ಗ್ರಾಮ ದೇವತೆ) 


2700.00 


-ಮಸೀದಿ/ಚರ್ಜ್‌ಗಳ, ಪುನರುಚ್ಛೀವನ/ ಜೀರ್ಣೊದ್ಧಾರ/ ಕಟ್ಟಡ 
ನಿರ್ಮಾಣಕ್ಕಾಗಿ, ಫ್ಲೆಕ್ಸಿ ಫಂಡ್‌ 


ರಾಷ್ಟೀಯ ಜೈಪಾನೀಲ 
ಅಭಿವೃದ್ಧಿ ಯೋಜನೆ 


ಜೈವಾನಿಲ ಘಟಕಗಳ ಸ್ಥಾಪನೆ 


ಕೆರೆಗಳ ಪುನರುಜ್ಮೀವನ 
ಹಾಗೂ ಕೆರೆಗಳ ಕೆರೆಗಳಲ್ಲಿ ಹೂಳುತೆಗೆದು . ತೂಬು, ಲೂಯಿಸ್‌ ಗಳ ನಿರ್ವಹಣೆ 


ಪುನಶ್ವೇತನ ಕಾರ್ಯಕ್ರಮ 


ಕಾಮಗಾರಿ' 
3500.00 1684.09 ಗಳ ಸಂಖ್ಯೆ 


ಗುತ್ತಿಗೆದಾರರಿಗೆ 


ಬಿಡುಗಡೆ" 
ಅರ್ಥಿಕ ಗುಡಿ pas s KF ವೆಚ್ಚ ಗುರಿ [ಸಾಧನೆ ನೀಡಬೇಕಾದ ಹಣ 


ಸರ್ಕಾರದಿಂದ ಜಿ.ಪಂ.ಗೆ 
ಬಿಡುಗಡೆಯಾದ 
ಅನುದಾನವನ್ನು 
ಸಂಬಂಧಪಟ್ಟಿ ಗ್ರಾಮ 
ಪಂಚಾಯಿತಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ. 
ಗುತ್ತಿಣೆದಾರರಿಣೆ ನೇರವಾಗಿ 
ವಹಿಸಿರುವುದಿಲ್ಲ. 


3 ಕಾಮಗಾರಿಗಳನ್ನು 
ಕೈಬಿಡಲಾಗಿದೆ. 


ಅ 


12 
le 


ಹಣಕಾಸು ಆಯೋಗದ | ಕುಡಿಯುವ ನೀರು, ನೈರ್ಮಲ್ಯ, ರಸ್ತೆ, ಚರಂಡಿ, ಬೀದಿ ದೀಪ, 
ಅನುದಾನ ಇತ್ಯಾದಿ, 4775.00 


ಯೋಜನೆ !ಲೆಳೃಶೀರ್ಷಿಕೆ ಮಂಜೂರಾದ ಕಾಮಗಾರಿಗಳ ಸ್ವರೂಪ 


ಸಮಸ್ಯೆಯಿಂದ ಕೈಬಿಡ 
ಲಾಗಿದ್ದು, 4 ಕಾಮಗಾರಿ ಗ 
ಗಳನ್ನು 2018-19ನೇ 
ಸಾಲಿನಲ್ಲಿ ಮುಂದುವರೆದ 
ಕಾಮಗಾರಿಗಳೆಂದು ಪರಿಗಣಿಸಿ, 
ಕ್ರಿಯಾಯೋಜನೆ ಯಲ್ಲಿ ಸೇರಿಸಿ 
ಅನುಷ್ಠಾನ ದೊಳೆಸಲಾಗಿರುತ್ತದೆ. 


ಜಲ್ಲಾ ಪಂಚಾಯಿತಿ 


ಗ್ರಾಮೀಣ ರಸ್ತೆಗಳ ನಿರ್ವಹಣೆ ಮತ್ತು ಉನ್ನಶೀಕರಣ ಹಾಗೂ 
ಅಭಿವೃದ್ಧಿ ಅನುದಾನ 


ಶಾಲಾ ಹಾಗೂ ಅಂಗನವಾಡಿ ಕಟ್ಟಡಗಳ ಅಭಿವೃದ್ಧಿ 


880.96 


577.66 


ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ 
ವೇತನಕ್ಕೆ :ಮತ್ತು ಗ್ರಾಮ ಪಂಚಾಯಿತಿ ವಿದ್ಯುಶ್‌ ಶುಲ್ಕ 
ಪಾಪತಿಸಲು. 


ಗ್ರಾಮಪಂಚಾಯಿತಿ ಅನುಬಾನ 


ತಾಲ್ಲೂಕು ಪಂಚಾಯಶ್‌ 


ರಸ್ತೆ, ಚರಂಡಿ, ಸರ್ಕಾರಿ ಶಾಲಾ ಕಟ್ಟಿಡ 
ಅಭಿವೃದ್ಧಿ ಅನುದಾಸ 


ದುರಸ್ಮಿ''ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳು 


1 
ಹ 
fe) 
ತತ್ರ 
i 
B85 
KY 
KN 
[3 
Kel 
KN] 


2019-20ನೇ ಸಾಲಿನಲ್ಲಿ 
ರೂ.160ಲಳ್ಟಣಳ ಅನುಬಾನ 
ಬಿಡುಗಡೆ ಯಾಗಿದ್ದು, 
ಗುತ್ತಿಗೆದಾರ ರಿಗೆ 
ನೀಡಬೇಕಾಗಿದ್ದ 
ರೂ.160.00ಲಕ್ಷಗೆಳಿಗೆ ಬಿಲ್‌ 
ಪಾವಶಿಸಲಾಗಿದೆ. 


3054 ಟಾಸ್ಕ್‌ ಘೋರ್ಸ್‌ ರಸ್ತೆ ಮಶ್ತು ಚರಂಡಿ ನಿರ್ವಹಣೆ ಕಾಮಗಾರಿ 


- 
« 


7030 ಸಂಖ್ಯೆ |: 47 


ವಿಧಾನ ಪರಿಷತ್ತಿನ ಚುಳೆ ರಹಿತ ಪ್ರಶ್ನೆ ಸ೦ಖ್ಯೆ:21 
ಅನುಬಂಧ - 2 | 
2018-19ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಅನುಷ್ಠಾನಿಸಲಾದ ಯೋಜನೆಗಳ ಏಿವರ. 


ಯೋಜನೆ!ಲೆಕ್ಕಶೀರ್ಷಿಕೆ 


ಶ್ರ 
ಸಂ 
A ಭೂ ಅಭಿವೃದ್ಧಿ (ಜಮೀನು ಸಮತಟ್ಟು), 
ಕೊಟ್ಟಿಗೆ, ಕೃಷಿ ಹೊಂಡ, ಬದು ನಿರ್ಮಾಣ, ಕೊಳವೆ 
ಬಾವಿಗಳ ಮರುಪೂರಣ ಘಟಳ (ವೈಯುಕ್ತಿಕ), ಈ ಆ 
ಎರೆಹುಳು ಗೊಬ್ಬರ ಜುಂಡಿ,' ಹಂದಿ ಶೆಡ್ಡು, ಕೋಳಿ § 
ಶೆಡ್ಡು, ರೈತರ ಜಮೀನಿನಲ್ಲಿ ಗಿಡ ನೆಡುವುದು, ಬದು - . 
ನಿರ್ಮಾಣ, ಮೀನು ಕೊಳ, ಬಾವಿ ಅಭಿವೃದ್ಧಿ, ಸೋಕ್‌ 
ಪಿಟ್‌, ವಸಶಿ ಯೋಜನೆ ಫಲಾನುಭವಿ, ಮೈೌಯುಕ್ತಿಕ 
ಶೌಚಾಲಯ, ರೈತರ ಕಣ, ಆಟಿದ ಮೈದಾನ, ಸ್ಕಪಾನ 
"ಯಡಿ 
yl ಮಹಾತ್ಮ ಗಾಂದಿ ರಾಷ್ಟ್ರೀಯ | ಅಭಿವೃದ್ಧಿ, ಬಹುಕಾಮಾನು ಚೆಕ್‌ ಡ್ಯಾಮ್‌ಗಳು, ಯೋಜನೆ 
'ಉದೊಳ್ಳಗೆ ಭವ here ಕೊಳವೆ ಬಾವಿಗಳ! ಮರುಪೂರಣ 13,636.90 8,470.10 ಗುತ್ತಿಗೆದಾರರ ಪಾತ್ರ 
ಅಭಿವೃದ್ಧಿ, ರಾಜೀವ್‌ ಗಂಧಿ ಸೇವಾ ಕೇಂದ್ರ, . k | 


ಘಟಕ(ಸಮುದಾಯ), ನಮ್ಮೂರ ಳಿರೆ, ಕಲ್ಯಾಣಿ 
ಅಂಗನವಾಡಿ ಕೇಂದ್ರಗಳು, ಗ್ರಾಮೀಣ 


ಗೋದಾಮುಗಳು, ಕಾಲುವ'. ಅಭಿವೃದ್ಧಿ, ಗ್ರಾಮೀಣ 
ಉದ್ಯಾನ ನಿರ್ಮಾಣ, 'ಜಾನುವಾರು ಕುಡಿಯುವ ನೀರಿನ 
ತೊಟ್ಟಿ, ಗೋಕಟ್ಟೆ, ಮೆಟ್ಟಿಂಣ್‌ ರಸ್ತೆ, ಮಣ್ಣಿನ ರಸ್ತೆ, 
ಸಿಮೆಂಟ್‌ ರಸ್ತೆ, ರಸ್ತೆ ಬದಿ ಗಿಡ ನೆಡುವಿಳೆ, ಚರಂಡಿ 
ನಿವರಿಣ, ಶಾಲಾ ಕಾಂಪೌಂಡ್‌ಗಳಲ್ಲಿ ಸಸಿ ನೆಡುವುದು, 


ಯೋಜನೆ !ಲೆಳೃಶೀರ್ಷಿಕೆ 


ನಮ್ಮ ಗ್ರಾಮ ನಮ್ಮ ರಸ್ತೆ 
(ಎಸ್‌.ಡಿ.ಪಿ, ಎಸ್‌.ಸಿ.ಪಿ. 
ಟಿ.ಎಸ್‌.ಪಿ ಒಳಗೊಂಡಂತೆ) 


ಗ್ರಾಮ ವಿಕಾಸ: ಯೋಜನೆ 


ಮುಖ್ಯಮಂತ್ರಿ ಗ್ರಾಮ ವಿಳಾಸ 


ರಾಷ್ಟೀಯ ಸಾ 
ಅಭಿವೃದ್ದಿ ಯೋಜನೆ 


ಕೆರೆಗಳ ಪುನರುಜ್ಜೀವನ 
ಹಾಗೂ ಕೆರೆಗಳ ಪುನ.ಶ್ಲೀತನ 


ಅನುದಾನ 


ಮಂಜೂರಾದ ಕಾಐರಿಗಾರಿಗಳ ಸ್ವರೂಪ 


ರಸ್ತೆಗಳ ನಿರ್ಮಾಣ 


ರಸ್ತೆ ಹಾಗೂ ಸೇತುವೆ ಅಭಿವೃದ್ಧಿ ಕಾಮಗಾರಿ 


ರಸ್ತೆ ಮಠ್‌ ಚರಂಡಿ, 


ಮಾಡುವ ಇಳುಕಗಳ ನಿರ್ಮಾಣ, ಗ್ರಾಮ 


ಪುನರುಚ್ಛೀವನ/ ಚಜೀರ್ಣೊದ್ಧಾರ/ ಳಟ್ಟಿಡ 
ನಿರ್ಮಾಣಕ್ಕಾಗಿ, ಫ್ಲೆಕ್ಸಿ ಫಂಡ್‌ 


ಮಾಡುವ ಘಟಿಕಗಳ ನಿರ್ಮಾಣ, ಗ್ರಾಮ 


ಪಂಚಾಯತ್‌ಗಳನಡವಳಿಗಳನ್ನು ಟೆಲಿವಿಷನ್‌ 
ಮುಖಾಂತರ 'ನೇರ ಪ್ರಸಾರದ ಮೂಲ ಸೌಳರ್ಯಳ್ಳೆ 
ಗುಡಿ (ಗ್ರಾಮ: ದೇವತೆ)/ ಮಸೇದಿ/ಚರ್ಟ್‌ಗಳ, 


ಪುನರುಚ್ಛೀವನ/ ಜೀರ್ಣೊದ್ದಾರ/ ಕಟ್ಟಡ 
ನಿರ್ಮಾಣಕ್ಕಾಗಿ, ಫ್ಲೆಕ್ಸಿ ಫಂಡ್‌ 


ಗಳ ನಿರ್ವಹಣೆ 


ಗ್ರಂಭಾಲಯ/ಸಾಹಿ8 
ಕಲಾವಿಧರ ಸ್ಮಾರಳೆ! ಸಭಾಭ'ವನ/ಬಯಲು ರಂಗೆ 
'ಮಂದಿರ ನಿರ್ಮಾಣ, ಯುವಕ] ಯುವತಿ ಜುಂಡಳಿಗಳ 
ಶೀಡಾ ಚಟುವಟಿಕೆಗಳ ಅಭಿವೃದ್ಧಿಗಾಗಿ ಜಿಮ್‌! 
ಗರಡಿಮನೆ? ಪ್ಲಡ್‌ಲೈಟ್‌ ಆಸಿದ ಮೈದಾನ, ಸೌರ 
ಬೆಳಕು ದೀಪಗಳ ಅಳವಡಿಕೆ; ಕಿಪ್ಸೆ/ತಿಪ್ಪೆಗುಂಡಿಗಳ 
ವೈಜ್ಞಾನಿಕ ಹಾಗೂ ಅಧುನಿಕ ರೀತಿಯಲ್ಲಿ ಸಂಸ್ಕರಣೆ 


ಪಂಚಾಯಶ್‌ಗಳನಡವಳಿಗಳನ್ನು ಟೆಲಿವಿಷನ್‌ 
ಮುಖಾಂತರ ನೇರ ಪ್ರಸಾರದ ಮೂಲ ಸೌಕರ್ಯಳ್ಳೆ, 
ಗುಡಿ (ಗ್ರಾಮ ದೇವತೆ)! ಮನಸೀದಿ/ ಚರ್ಚ್‌ಗಳ, 


ರಸ್ತೆ ಮತು ಚರಂಡಿ, ಗ್ರಂಥಕಲಯ/ಸಾಹಿತಿ 
ಕಲಾವಿಧರ ಸ್ಮಾರಕೆ/ ಸಭಾಭವನ/ಬಯಲು ರಂಗ 
ಮಂದಿರ ನಿರ್ಮಾಣ, ಯುವಕ! ಯುವತಿ ಮಂಡಳಿಗಳ 
ಕ್ರೀಡಾ ಚಟುಖಟಿಕೆಗಳ ಅಭಿವೈದ್ಧಿಗಾಗಿ ಜಿಮ್‌ 
ಗರಡಿಮನೆ! ಪ್ಲಡ್‌ಲೈಟ್‌ ಆಟಿದ ಮೈದಾನ, ಸೌರ 
ಬೆಳಳು ದೀಪಗಳ ಅಳವಡಿಳೆ,: ತಿಪೈ/ತಿಪ್ಟೆಗುಂಡಿಗಳ 
ವೈಜ್ಞಾನಿಕ ಹಾಗೂ ಅಧುನಿಕ ರೀಶಿಯಲ್ಲಿ ಸಂಸ್ಕರಣೆ 


ಕೆರೆಗಳಲ್ಲಿ ಹೂಳುತೆಗೆದು! ತೂಬು, ಲೂಯಿಸ್‌ 


ಕುಡಿಯುವ ನೀರು, ನೈರ್ಮಲ್ಯ, ರಸ್ತೆ, ಚರಂಡಿ, 
' ಚೀದಿ ದೀಪ, "ಇತ್ಯಾದಿ, 


13564.9 


283.96 


ಬಿಡುಗಡೆ 
ಯಾದ 
ಅನುದಾನ 


ಭೌತಿಕ ಪ್ರಗಾ 


7140.89 | 7140.89 222.5 
IEE 


358.40 


೩33.92 


ಕಾಮಗಾರಿ 
ಗಳ ಸಂಖ್ಯೆ 


ಸುತ್ತಿಣೆದಾರರಿಣೆ 
ಪಿೀಡಬೇಕಾದ ಹಣ 


ಷರಾ 


ಸರ್ಕಾರದಿಂದ ಜಿ.ಪಂಗೆ ' 
ಬಿಡುಗಡೆಯಾದ ಅನುದಾಸವನ್ನು 
ಸಂಬಂಧಪಟ್ಟಿ ಗ್ರಾಮ 
ಪಂಚಾಯಿತಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ. ಗುತ್ತಿಗೆದಾರರಿಗೆ 
ನೇರವಾಗಿ ವಹಿಸಿರುವುದಿಲ್ಲ. 


ಸರ್ಕಾರದಿಂದ ಜಿ.ಪಂ.ಣೆ 
ಬಿಡುಗಡೆಯಾದ ಅನುದಾನವನ್ನು 
ಸಂಬಂಧಪಟ್ಟು ಗ್ರಾಮ 
ಪಂಚಾಯಿತಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ. ಗುತ್ತಿಗೆದಾರರಿಗೆ 
ನೇರವಾಗಿ ವಹಿಸಿರುವುದಿಲ್ಲ. 


ಯೋಜನೆ!ಲೆಕ್ಕಶೀರ್ಷಿಕೆ ಮಂಜೂರಾದ ಕಾಮಗಾರಿಗಳ ಸ್ವರೂಪ 


ಗ್ರಾಮೀಣ ರಸ್ತೆಗಳ ನಿರ್ವಹಣೆ ಮತ್ತು 

ಜಿಲ್ಲಾ ಪಂಚಾಯಿತಿ ಸ್‌ y fe 

ಅಭಿವೈದ್ಧಿ ಅನುದಾನ ಉನ್ನಕೀಕರಣ ಹಾಗೂ ಶಾಲಾ ಹಾಗೂ 

ಅಂಗನವಾಡಿ ಕಟ್ಟಡಗಳ ಅಭಿವೃದ್ಧಿ 

ಗ್ರಿಮ ಪಂಚಾಯಿತಿಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವೇತನಕ್ಕೆ 
ಮತ್ತು, ಗ್ರಾಮ ಪಂಚಾಯಿತಿ ವಿದ್ಯುತ್‌ ಶುಲ್ಕ 
ಪಾವತಿಸಲು. 


ಗ್ರಾಮಪಂಚಾಯಿತಿ ಅನುದಾನ 


ತಾಲ್ಲೂಕು ಪಂಚಾಯತ್‌ 


ರಸ್ತೆ, ಚರಂಡಿ, ಸರ್ಕಾರಿ ಶಾಲಾ ಳಟ್ಟಿಡ 
ವೃದ್ಧಿ ಅನುಬಾನ ph y ke 


ದಮರನ್ಮಿ ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳು 


Ww 3054 ಟಾಸ್ಕ್‌ ಘೋರ್ಸ್‌ ರಸ್ತೆ ಮತ್ತು ಚರಂಡಿ ನಿರ್ವಹಣೆ ಕಾಮಗಾರಿ 


ಕಾ ನಾಮಾ 


ಗುತ್ತಿಗೆದಾರರಿಗೆ 
ಪೀಡೆಬೇಳಾದ ಹಣ 


5 ಕಾಮಗಾರಿಗಳನ್ನು ಸ್ಥಳ 
ಸಮಸ್ಯೆಯಿಂದ ಕೈಬಿಡಲಾಗಿದೆ. 


ವಿಧಾನ ಪರಿಷತ್ತಿನ ಚುಕೆ, ರಹಿತ ಪ್ರಶ್ನೆ ಸಂಖ್ಯೆ:21 
ಅನುಬಂಧ - 3 


2019-20ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಅನುಷ್ಕಾನಿಸಲಾದ ಯೋಜನೆಗಳ ವಿವರ. p 


ರೂ.ಲಕ್ಷಗಳಲ್ಲಿ 


_ ಧಾತಾ 
is y ಪಡೆ i ಗುತ್ತಿಗೆದಾರರಿಗೆ Ae 
ಯೋಜನೆ/ಲೆಕ್ಕಶೀರ್ಷಿ ಮಂಜೂರಾದ ಕಾಮಗಾರಿಗಳ ಸ್ವರೂಪ ಆರ್ಥಿಕ ಗುರಿ | ಯಾದ ಚ್ಚ pe fe play 
ಅನುದಾನ - " 


ಕೊಟ್ಟಿಗೆ, Py ಹೊಂಡ, ಬದು ನಿಟ) ದ 
ಬಾವಿಗಳ ಮರುಪೂರಣ “ಘಟಕ (ವೈಯುಕ್ತಿಕ), 
ಎರೆಹುಳು ಗೊಬ್ಬರ ಗುಂಡಿ, ಹಂದಿ ಶೆಡ್ಡು, ಕೋಳಿ 
ಶೆಡ್ಡು, ರೈತರ ಜಮೀನಿನಲ್ಲಿ ಗಿಡ ನೆಡುವುದು, ಬದು 
ನಿರ್ಮಾಣ, ಮೀನು ಕೊಳ, ಬಾವಿ ಅಭಿವೃದ್ಧಿ, ಸೋಕ್‌ 
ಪಿಟ್‌, ವಸತಿ ಯೋಜನೆ ಫಲಾನುಭವಿ, ಮೈಯುಕ್ತಿಕ 


ಶೌಚಾಲಯ, ರೈತರ ಕಣ,ಅಟಿದ ' ಮೈದಾನ, ಸ್ಮಶಾನ ke) 
ಮಹಾತ್ಮ ಗಾಂಧಿ ಅಭಿವೃದ್ಧಿ, ಬಹುಳಾಮಾನು ಟೆಕ್‌ ಡ್ಯಾಮ್‌ಗಳು, 4 ಯೋಜನೆಯಡಿ 
ರಾಷ್ಟ್ರೀಯ ಉದ್ಯೋಗ |ಕ್ಞೂಳವೆ ಬಾವಿಗಳ ಮರುಪೂರಣ ಘಟಿಕ 1,759.60 | 11,407.08| 11,407.08] 40.00| 28.44] ಗುತ್ತಿಗೆದಾರರ 
ಖಾತ್ರಿ ಯೋಜನೆ | ಮ್ಮುದಾಯ), ನಮ್ಮೂರ ಕಲೆ, ಕಲ್ಯಾಣಿ ಅಭಿವೃದ್ಧಿ, 3 ಪಾತ್ರ ಇರುವುದಿಲ್ಲ 


ರಾಜೀವ್‌ ಗಾಂಧಿ: ಸೇವಾ ಕೇಂದ್ರ, ಅಂಗನವಾಡಿ 
ಕೇಂದ್ರಗಳು, ಗ್ರಾಮೀಣ ಗೋದಾಮುಗಳು, ಕಾಲುವೆ 

ಭಿವೃದ್ಧಿ, ಗ್ರಾಮೀಣ ಉದ್ಯಾನ ನಿರ್ಮಾಣ, ಜಾನುವಾರು 
ಕುಡಿಯುವ ನೀರಿನ ತೊಟ್ಟಿ, ಗೋಕಟ್ಟೆ, ಮೆಟ್ಟಿಂಗ್‌ ರಸ್ತೆ, 
ಮಣ್ಣಿನ ರಸ್ತೆ, ಸಿಮೆಂಟ್‌ ರಸ್ತೆ, ರಸ್ತೆ ಬದಿ ಗಿಡ 
ನೆಡುವಿಕೆ, ಚರಂಡಿ ನಿರ್ಮಾಣ, ಶಾಲಾ ಕಾಂಪೌಂಡ್‌ಗಳಲ್ಲಿ 
ಸಸಿ ನೆಡುವುದು, ಶಾಲಾ ಕಾಂಪೌಂಡ್‌ ನಿರ್ಮಾಣ, 


ಮೈಯಕ್ತಿಕ ಶೌಚಾಲಯಗಳು, ಸಮುದಾಯ 
ಸ್ವ್ಥಚ್ನ ಭಾರತ ಅಭಿಯಾನ | ಶಾಟಾಲಯಗಳು ಮತ್ತು ಘನ ತ್ಯಾಜ್ಯ ನಿರ್ವಹಣಾ | 108196 | 74370 | 47767 ಶಾ ಸ 2748 165] 00 | 
ಘಟಕಗಳು 
ಗ್ರಾಮೀಣ ನೀರು 
ಸರಬರಾಜು MVS, PWS, MWS, Revival of PWS and 25185.04 15876.87 15472,52 | “1871 
(ಐನ್‌.ಆರ್‌.ಡಿ.ಡಬ್ಲೂ.ಪಿ) MWS, WPP, Borewells ೦ಖ್ಯೆ 


+ 


ಭೌತಿಕ ಪ್ರಗತಿ 


3 —! ಡುತ್ತಿಗೆದಾರರಿಗೆ 
ಯೋಜನೆ, ಶೀರ್ಷಿಕೆ p ವ 
_ ea: !ಲೆಕ್ಕ ರ್ಷಿ ಮಂಜೂರಾದ ಕಾಮಗಾರಿಗಳ ಸ್ವರೂಪ ] ನೀಡಬೇಕಾದ ಹಣ 


3079-20ನೇ ಸಾಪನನ್ನ 
ಬಿಡುಗಡೆಯಾಗಿದ್ದ ' 
ಅನುದಾನದ ಪೈಕಿ , 
ರೂ.166.6ಲಕ್ಸಗಳು . 
ವ್ಯಪಗತವಾಗಿರುತ್ತದೆ.ಪ್ರಸಕ 
ಎ. ಸಾಲಿನ ಜನವರಿ 
ಮಾಹೆಯಲ್ಲಿ ಅನುದಾನ 
ಬಿಡುಗಡೆಯಾಗಿದ್ದು, 
ಹಣ ಪಾವತಿಸಲು ಕ್ರಮ 


ಸಿ.ಎಂ.ಜಿ.ಎಸ್‌.ವೈ ರಸ್ತೆ ಮತ್ತು ಚರಂಡಿ ನಿರ್ವಹಣೆ ಕಾಮಗಾರಿ 


ಪಿ.ಎಂ.ಜಿ.ಎಸ್‌.ವೈ. 
ರಸ್ತೆಗಳ ನಿರ್ವಹಣೆ 


ನಮ್ಮ ಗ್ರಾಮ ನಮ್ಮ ರಸ್ತೆ 


(ಎಸ್‌.ಡಿ.ಪಿ, ಎಸ್‌.ಸಿ.ಪಿ- ರಸ್ತೆಗಳ ನಿರ್ಮಾಣ 
ಟಿ.ಎಸ್‌.ಪಿ ಒಳಗೊಂಡಂತೆ) ವ 


| ರೂ.547.50 ಲಕ್ಷ 
ಆರ್‌.ಐ.ಡಿ.ಎಫ್‌ ನಬಾರ್ಡ್‌ ಅನುದಾನ ಬಿಡುಗಡೆ 

ರಸ್ತೆ ರಸ್ತೆ ಹಾಗೂ ಸೇತುವೆ ಅಭಿವೃದ್ಧಿ ಕಾಮಾಕ್ಷಿ ಮ. . ಯಾಗಿದ್ದು, ಹಣ 

y - ಪಾವಕಿಸಲು ಕ್ರಮ 


ಕೈಗೊಳ್ಳಲಾಗಿದೆ. 
— ಮಘಾ ಪಾಕ ನಾಧಾಲಷಗಾವತ ಇವಾನಧರ 
ಸ್ಮಾರಕ! ಸಭಾಭವನ/ಬಯಲು ರಂಗ ಮಂದಿರ 
ನಿರ್ಮಾಣ, ಯುವಕ/ ಯುವಕಿ" ಮಂಡಳಿಗಳ ಕ್ರೀಡಾ 
ಚಟುವಟಿಕೆಗಳ ಅಭಿವೃದ್ಧಿಗಾಗಿ, ಜಿಮ್‌! ಗರಡಿಮನೆ! 
ಪ್ಲಡ್‌ಲೈಟ್‌ ಆಟದ ಮೈದಾನ, ಸೌರ ಬೆಳಕು ದೀಪಗಳ 
ಗ್ರಾಮ ವಿಕಾಸ ಯೋಜನೆ ಅಳವಡಿಕೆ, ತಿಪ್ಪೆ/ತಿಪ್ಪೆಗುಂಡಿಗಳ ವೈಜ್ಞಾನಿಕ ಹಾಗೂ 2100 
ಆಧುನಿಕ ರೀತಿಯಲ್ಲಿ ಸಂಸ್ಕರಣೆ ಮಾಡುವ ಘಟಕಗಳ 
ನಿರ್ಮಾಣ, ಗ್ರಾಮ ಪಂಚಾಯಶ್‌ಗಳ ನಡವಳಿಗಳನ್ನು 
ಟೆಲಿವಿಷನ್‌ ಮುಖಾಂತರ ನೇರ! ಪ್ರಸಾರದ ಮೂಲ 


ಸೌಳರ್ಯಳ್ಳೆ, ಗುಡಿ (ಗ್ರಾಮ ಬೇವಕೆ)/ ಮಸೀದಿ! ನೇರವಾಗಿ ಪಹಿಸಿರುವುದಿಲ್ಲ. 


ಚರ್ಚ್‌ಗಳ, ಪುನರುಚ್ಛೀವನ/ 'ಹೇರ್ಣೊದ್ಯಾರ/ ಕಟ್ಟಡ 


. ಯೋಜನೆ/ಲೆಕ್ಕಶೀರ್ಷಿಕೆ ಮಂಜೂರಾದ ಕಾಮಗಾರಿಗಳ ಸ್ವರೂಪ ಅರ್ಥಿಕ ಗುರಿ 


fre Sepa ಜೈವಾನಿಲ ಘಟಕಗಳ ಸ್ಮಾಪನೆ 


ಕೆರೆಗಳ ಪುನರುಜ್ಣೀವನ | 
ಹಾಗೂ ಕರಗಳ ಕೆರೆಗಳಲ್ಲಿ ಹೂಳುತೆಣೆದು ತೂಬು, ಲೂಯಿಸ್‌ ಗಳ 


ಪುನಶ್ಚೇತನ ಕಾರ್ಯಕ್ರಮ ನಿರ್ವಹಣೆ 


ಗ್ರಾಮೀಣ ರಸ್ತೆಗಳ ನಿರ್ವಹಸ್‌ ಮತ್ತು ಉನ್ನತೀಕರಣ 
ಜಿಲ್ಲಾ ಪಂಚಾಯಿತಿ ಈ ನ್‌ ಧಾ 
ಅಭಿವೃದ್ಧಿ ಅನುದಾನ ಹಾಗೂ ಶಾಲಾ ಹಾಗೂ ಅಂಗನವಾಡಿ ಕಟ್ಟಿಡಗಳ 
ಅಭಿವೃದ್ಧಿ 


ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಗ್ರಾಮಪಂಚಾಯಿತಿ ಅನುದಾನ] ಸಿಬ್ಬಂದಿಗಳ ನೇತನಕ್ಕೆ ಮತ್ತು ಗ್ರಾಮ ಪಂಚಾಯಿತಿ 1449.00 


ವಿದ್ಯುತ್‌ ಶುಲ್ಕ ಪಾವತಿಸಲು. 


10114.00 


ಗುತ್ತಿಗೆದಾರರಿಗೆ 
ಪೀಡಬೇಕಾದ ಹಣ 


ಸರ್ಕಾರದಿಂದ ಜಿ.ಪಂ.ಗೆ 
ಬಿಡುಗಡೆಯಾದ 
ಅನುದಾನವನ್ನು 
ಸಂಬಂಧಪಟ್ಟ ಗ್ರಾಮ 
ಪಂಚಾಯಿತಿಗಳಿಗೆ 
ಬಿಡುಗಡೆ ಮಾಡಲಾಗಿದೆ. 
ಗುತ್ತಿಗೆದಾರರಿಗೆ 

ನೇರವಾಗಿ ವಹಿಸಿರುವುದಿಲ್ಲ. 


4 ಕಾಮಗಾರಿಯನ್ನು 
ಕೈಬಿಡಲಾಗಿದೆ. 2019- 
20ನೇ ಸಾಲಿನಲ್ಲಿ 
ಬಿಡುಗಡೆಯಾಗಿದ್ದ 
ಅನುದಾನದ ಪೈಕ 
ರೂ.83.15 ಲಕ್ಷಗಳು 
ವ್ಯಪಗಕವಾಗಿರುತ್ತದೆ. 
ಪ್ರಸಕ್ತ ಸಾಲಿನ ಜನವರಿ 
ಮಾಹೆಯಲ್ಲಿ ಅನುಬಾನ 
ಬಿಡುಗಡೆಯಾಗಿದ್ದು, 
ಹಣ ಪಾವತಿಸಲು ಕ್ರಮ 
ಕೈಡೊಳ್ಳಲಾಗಿದೆ. 


ಪ್ರಸಕ್ತ ಸಾಲಿನಲ್ಲಿ 
ಅನುದಾನ ಬಿಡುಗಡೆ 
ಯಾಗಿದ್ದು, ಬಿಲ್‌ 
ಪಾವತಿಸಲು 
ಕ್ರಮಕೈಗೊಳ್ಳಲಾಗಿದೆ. 


. ಯೋಜನೆ!ಲೆಕೃರೀರ್ಷಿಕೆ 
( 


ತಾಲ್ಲೂಕು ಪಂಚಾಯತ್‌ 
ಅಭಿವೃದ್ಧಿ ಅನುದಾನ 


16 } 
- 3054 ಟಾಸ್ಕ್‌ ಘೋರ್ಸ್‌ 
77 

3054 ಅಮ್‌ಸಮ್‌ ' 


ಮಂಜೂರಾದ ಕಾಮಗಾರಿಗಳ ಸ್ವರೂಪ 


ರಸ್ತೆ, ಚರಂಡಿ, ಸರ್ಕಾರಿ ಶಾಲಾ ಕಟ್ಟಿಡ 


ದುರಸ್ಮಿ ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳು 


ರಸ್ತೆ ಮತ್ತು ಚರಂಡಿ ನರ್ವಹಣೆ ಕಮಗಾರಿ 


ರಸ್ತೆ/ಚರಂಡಿ ನಿರ್ಮಾಣ ಕಾಮಗಾರಿ 


ಗುತ್ತಿಗೆದಾರರಿಣೆ 
ನೀಡಬೇಕಾದ ಹಣ 


ರೂ.300.00 ಲಕ್ಸಗ. 
ಬಿಡುಗಡೆಯಾಗಿದ್ದು, 

ಬಿಲ್‌ ಪಾವತಿಸಲು ಕ್ರಮ 
- ಕೈಗೊಳ್ಳಲಾಗಿದೆ. 


ಪ್ರಸಕ್ತ ಸಾಲಿನಲ್ಲಿ 
ರೂ.435.32ಲಕ್ಸಗಳು 

ಬಿಡುಗಡೆಯಾಗಿದ್ದು, 
ಬಿಲ್‌ ಪಾವತಿಸಲು ಕ್ರಮ 

ಕೈಗೊಳ್ಳಲಾಗಿದೆ. 


‘10 


